ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 03 ನೇ ಮಾರ್ಚ್‌, 2020 


ಅದಿರಿನ ಸೆಸ್‌ ಮೊತ್ತದ ಬಗ್ಗೆ 

ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) :- 

141 (75) ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 

(ಅ) ರಾಜ್ಯದಲ್ಲಿ ಕಳೆದ ಐದು ವರ್ಷಗಳಿಂದ (2015-2020) ವಸೂಲಿಯಾಗಿರುವ ಅದಿರಿನ ಮೇಲಿನ ಸೆಸ್‌ ಮೊತ್ತವೆಷ್ಟು; 
(ಆ) ವಸೂಲಾಗಿರುವ ಸೆಸ್‌ನ ಜಿಲ್ಲಾವಾರು, ವರ್ಹಾವಾರು ವಿವರ ನೀಡುವುದು ; 

(ಇ) ಈ ಸೆಸ್‌ನ್ನು ಯಾವ ಉದ್ದೇಶಕ್ಕೆ ಬಳಕೆ ಮಾಡಲಾಗುತ್ತಿದೆ ; (ವಿವರ ನೀಡುವುದು) 

(ಈ) ಈ ಸೆಸ್‌ನಲ್ಲಿ ಖರ್ಚಾದ ಹಾಗೂ ಖರ್ಚಾಗದೆ ಉಳಿದ ಮೊತ್ತ ಎಷ್ಟು ; (ವಿವರ ನೀಡುವುದು) 


(ಉ) ಈ ಹಣ ಖರ್ಚಾಗದೆ ಎಷ್ಟು ದಿನಗಳಿಂದ ಉಳಿದಿದೆ ; ಯಾವಾಗ ಖರ್ಚು ಮಾಡಲಾಗುವುದು ? (ವಿವರ ನೀಡುವುದು) 


